ವಿಭಿನ್ನ ಅಗತ್ಯಗಳನ್ನು ಹೊಂದಿರುವ ಮಕ್ಕಳು | ಶಿಕ್ಷಕರು ಏನು ಮಾಡಬಹುದು 


ಶೌರ್ಯಾ ಬಟಾರಿಯಾ 


'ಮಕ್ಕಳ ಅಭವೃದ್ಧಿ, ವಿಶೇಷ ಅಗತ್ಯಗಳು ಮತ್ತು ಕಲಕೆ'ಯ 
(Child Development, Special Needs and Learning) 
ಕುರಿತ ಏಳು ತಿಂಗಳ ಅವಧಿಯ ಕೋರ್ಸ್‌ನ ಭಾಗವಾಗಿ ನಾನು 
ಕಾರ್ಯಯೋಜನೆಯೊಂದನ್ನು ಮಾಡಬೇಕಾಗಿದ್ದು, ಇದರ 
ಭಾಗವಾಗಿ, ಮಧ್ಯಪ್ರದೇಶದ ಹೋಶಂಗಾಬಾದ್‌ ಜಲ್ಲೆಯ 
ಖೋರ್ಕುಂಡ ಗ್ರಾಮದಲ್ಲ ವಾಸಿಸುವ ದೇವರಾಜ್‌ ಎಂಬ 
ಮಗುವಿನ ಪ್ರಕರಣ ಅಧ್ಯಯನವನ್ನು ಕೈಗೆತ್ತಿಗೊಂಡೆ. ಈ 
ಗ್ರಾಮವು ಸುಮಾರು 1000-1200 ಬುಡಕಟ್ಟು ಜನಸಂಖ್ಯೆಯನ್ನು 
ಹೊಂದಿದ್ದು, ಅವರಲ್ಲ ಹೆಚ್ಚನವರು ದಿನಗೂಅಗಳಾಗಿದ್ದಾರೆ. 
ದೇವರಾಜ್‌ 1 ವರ್ಷದ ಬಾಲಕನಾಗಿದ್ದು, ಬಲಗ್ಯೆಯ 
ಅಂಗವೈಕಲ್ಯ ಹೊಂದಿದ್ದಾನೆ. ಈ ಅಂಗವೈಕಲ್ಯದ 
ಕಾರಣದಿಂದಾಗಿ ಹೆತ್ತವರು ಆತ ಚಿಕ್ಕವನಿದ್ದಾಗಲೇ ಅವನನ್ನು 
ತೊರೆದರು ಮತ್ತು ಪ್ರಸ್ತುತ ಆತ ತನ್ನ ತಾಯಿಯ 
ಅಮ್ಮನೊಂದಿಗೆ ವಾಸಿಸುತ್ತಾನೆ. ದೇವರಾಜ್‌ ಬಳ ಗುರುತಿನ 
ಚೀಟ (ಜನನ ಪ್ರಮಾಣಪತ್ರ ಅಥವಾ ಆಧಾರ್‌ ಕಾರ್ಡ್‌) ಇಲ್ಲ. 
ಇದರಿಂದಾಗಿ ಆತ ಎಲ್ಲಾ ಸರ್ಕಾರಿ ಸವಲತ್ಸುಗಳು ಮತ್ತು 
ಯೋಜನೆಗಳ೦ದ ವಂಚಿತನಾಗಿದ್ದಾನೆ. ಗ್ರಾಮ ಪಂಚಾಯುತಿ 
ಕಾರ್ಯದರ್ಶಿಯವರ ಪತ್ರದ ಮೇರೆಗೆ ಗ್ರಾಮದ ಸರ್ಕಾರಿ 
ಶಾಲೆಯ ಶಿಕ್ಷಕರು ಅವನನ್ನು ಶಾಲೆಗೆ ಸೇರಿಸಿಕೊಂಡಿದ್ದಾರೆ. 
ಅವನು ನಿಯಮಿತವಾಗಿ ಶಾಲೆಗೆ ಹೋಗುವುದಿಲ್ಲ ಮತ್ತು ಇಡೀ 
ದಿನ ತನ್ನ ಸ್ನೇಹಿತ ಗೋಪಿಯೊಂದಿಗೆ ತಿರುಗಾಡಲು ಮತ್ತು 
ಆಟವಾಡಲು ಆಸಕ್ತಿ ತೋರುತ್ತಾನೆ. 


ಒಂದು ಬಾರಿ ಒಂದು ಹೆಜ್ಜೆ 


ಅವನ ಸಾಮಾಜಕ, ಮಾನಸಿಕ ಮತ್ತು ಭಾವನಾತೃಕ 
ನಡವಳಕೆಯ ಬಧ್ಗೆ ಇನ್ನಷ್ಟು ತಿಆದುಕೊಳ್ಳಲು ಮತ್ತು 
ಕಂಡುಹಿಡಿಯಲು ನಾನು ಅವರ ಅಜ್ಜ, ಅವರ ಶಿಕ್ಷಕರು ಮತ್ತು 
ಹಳ್ಳಯ ಜನರೊಂದಿಗೆ ಮಾತನಾಡಿದೆ. ಅವನು ಯಾರೊಂದಿಗೂ 
ಹೆಚ್ಚು ಬೆರೆಯುವವನಲ್ಲ ಎಂದು ನಾನು ಅರಿತುಕೊಂಡೆ ಮತ್ತು 
ಅವನ ಸ್ನೇಹಿತ ಗೋಪಿಯನ್ನು ಹೊರತುಪಡಿಸಿ. ಅವನು ಬೇರೆ 
ಯಾವುದೇ ಮಕ್ಕಳೊಂದಿಗೆ ಆಟವಾಡಲು ಇಷ್ಟಪಡುವುದಿಲ್ಲ. 
ಅವನು ಪಾನ್‌ ಮಸಾಲಾ ತಿನ್ನುವ ಅಭ್ಯಾಸವನ್ನು 
ಬೆಳೆಸಿಕೊಂಡಿದ್ದಾನೆ (ಮತ್ತು ಅದನ್ನು ಖರೀದಿಸಲು ಹಣಕ್ಷಾಗಿ 
ಆಗಾಗ್ಯೆ ಕೋಪ ಮಾಡಿಕೊಂಡು ಕಿರುಚಾಡುತ್ತಿರುತ್ತಾನೆ). 


ಆತ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲ ಒಂದು ತಿಂಗಳಗಿಂತಲೂ 
ಕಡಿಮೆ ಕಾಲ ಶಾಲೆಗೆ ಹಾಜರಾಗಿದ್ದ.  ತರಗತಿಯಲ್ಲ 
ಕುಳತುಕೊಳ್ಳುವುದು ಅವನಿಗೆ ಹಿಡಿಸುತ್ತಿರಅಲ್ಲ, ಯಾವಾಗಲೂ 
ಹೊರಗೆ ಹೋಗಬೇಕು ಎಂದು ಬಯಸುತ್ತಿದ್ದ ಮತ್ತು ಹದಿನ ಬಣ್ಣೆ 


ಇ 
5 
[C 


ಯಾವುದೇ ಆಸಕ್ತಿ ತೋರಿಸುತ್ತಿರಲಲ್ಲ, ತರಗತಿಯಲ್ಲ ಕೇಳುವ 
ಯಾವ ಪ್ರಶ್ನೆಗಳಗೂ ಉತ್ತರಿಸದೆ ತರಗತಿಯಲ್ಲ ಸುಮ್ಮನೆ 
ನಿರಾಸಕ್ಷನಾಗಿ ಕೂರುತ್ತಿದ್ದ ಎಂಬ ಮಾಹಿತಿಯು ಆತನ 
ಶಿಕ್ಷಕರಿಂದ ದೊರಕಿತು. ಸಮುದಾಯಡದೊಂದಿಗಿನ ಚರ್ಚೆಯ 
ಸಮಯದಲ್ಲ. ಅವನ ಸುತ್ತಅನ ಜನರು ಅವನ ಬಣ್ಣೆ ಮರುಕ 
ವ್ಯಕ್ತಪಡಿಸುವುದು ಮತ್ತು ಅವನ ಅದೃಷ್ಟವನ್ನು ಹಳಯುವುದನ್ನು 
ನಾನು ಗಮನಿಸಿದೆ. ಇತರ ಮಕ್ಕಳು ಅವನನ್ನು ಬೆದರಿಸುತ್ತಿದ್ದರು 
ಮತ್ತು ಅಪಹಾಸ್ಯ ಮಾಡುತ್ತಿದ್ದರು. ಅವನನ್ನು ವಿವಿಧ ಅಡ್ಡ 
ಹೆಸರುಗಳನ್ನು ಹಿಡಿದು ಕರೆಯುತ್ತಿದ್ದರು. 


ನಂತರ ನಾನು ಅವನನ್ನು ಭೇಟ ಮಾಡಲು ಅವರ ಮನೆಗೆ 
ಹೋಗಿದ್ದೆ. ಅವನ ಮನೆಯನ್ನು ಹುಡುಕುತ್ತಾ, ನಾನು 
ನೆರೆಹೊರೆಯಲ್ಲ ವಿಚಾರಿಸಿದೆ ಮತ್ತು ಅವನ ನೆರೆಹೊರೆಯವರು 
ದೂರದಿಂದ ಹಾಸಿಗೆಯ ಮೇಲೆ ಮಲಗಿರುವ ಹುಡುಗನನ್ನು 
ತೋರಿಸಿದರು. ನಾನು ಅವನನ್ನು ಕರೆದಾಗ, ಈ ಹುಡುಗ 
ನನ್ನೆಡೆಗೆ ಮುಜುಗರದ ನಗು ಬೀರುತ್ತಾ ಬಂದನು. ನಾನು ಆಗ 
ಆತನ ಕಾಅನಲ್ಲಯೂ ಅಂಗವೈಕಲ್ಯ ಇದ್ದಂತಿರುವುದನ್ನು 
ಗಮನಿಸಿದೆ. 


ಅವನು ನನ್ನೆಡೆಗೆ ನಡೆಯುತ್ತಿದ್ದಂತೆ ನನ್ನ ಮನದಲ್ಲ ಬಗೆಬಗೆಯ 
ಪ್ರಶ್ನೆಗಳು ಮೂಡಿದವು. ಅವನು ನನ್ನೊಂದಿಗೆ ಮುಕ್ತವಾಗಿ 
ಮಾತನಾಡುತ್ತಾನೆಯೇ? ಇದೇ ಮೊದಲ ಬಾರಿಗೆ ನಾನು 
ಅಂಗವೈಕಲ್ಯ ಹೊಂದಿರುವ ಮಗುವಿನೊಂದಿಗೆ ನೇರವಾಗಿ 
ಕೆಲಸ ಮಾಡುತ್ತಿದ್ದೇನೆ. ಇದರ ಮೂಲಕ ನಾನು ಅವನಿಗೆ 
ಸಹಾಯ ಮಾಡಲು ಸಾಧ್ಯವೇ? ಅವನ ಕುಟುಂಬ 
ಎದುರಿಸುತ್ತಿರುವ ಸವಾಲುಗಳನ್ನು ಅವನು ನನ್ನೊಂದಿಗೆ 
ಮನಸ್ಸು ಜಜ್ಜಿ ಹಂಚಿಕೊಳ್ಳುತ್ತಾನೆಯೇ? ನನ್ನ ಕಾರ್ಯ- 
ಯೋಜನೆಯನ್ನು ಪೂರ್ಣಗೊಳಸಲು ಮಾತ್ರ ನಾನು ಅಲ್ಲಿಗೆ 
ಬಂದಿದ್ದೇನೆ ಎಂದು ಅವರ ಕುಟುಂಬ ಭಾವಿಸುತ್ತದೆಯೇ? ನನ್ನ 
ಪ್ರಶ್ನೆಗಳು ಅವನನ್ನು ನೋಯುಸಿದರೆ ಏನು ಮಾಡುವುದು? ಈ 
ಎಲ್ಲಾ ಪ್ರಶ್ನೆಗಳ ನಡುವೆಯೂ ನಾನು ಈ ವಿಷಯವನ್ನು 
ಸೂಕ್ಷ್ಯವಾಗಿ ಹೇಗೆ ನಿರ್ವಹಿಸಬೇಕು ಎಂಬುದರ ಕುರಿತು ನನಗೆ 
ಸಂಪೂರ್ಣ ಅರಿವಿತ್ತು. ಬಹಳ ಮೃದುವಾಗಿ, ನಾನು ಅವನ 
ಹೆಸರನ್ನು ಎರಡೆರಡು ಬಾರಿ ಕೇಳದೆ. ಅವನ ನೆರೆಯವರು ನನ್ನ 
ಬಳ ಪಿಸುಗುಲ್ಬದರು. 'ರಾಜಾ';: ಅವನು ನೆರೆಯವರನ್ನು ನೋಡಿ 
ಮುಗುಳ್ಸಕ್ಕು ಮುಧ್ಧತೆಯುಂದ ತುಂಬದ, ಪ್ರಕಾಶಮಾನವಾದ, 
ಹೊಳೆಯುವ ಕಣ್ಣುಗಳ೦ದ ನನ್ನತ್ತ ನೋಡಿದನು. ನಾನು ನನ್ನ 
ಪ್ರಶ್ನೆಯನ್ನು ಬದಲಾಲುಸಿ. 'ನಿನ್ನ ಹೆಸರು ರಾಜಾನಾ?' ಎಂದು 
ಕೇಳದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


62 


ಆತ 'ದೇವರಾಜ್‌' ಎಂದು ಜೋರಾಗಿ ಪ್ಪಷ್ಟವಾಗಿ ಮತ್ತು 
ಆತ್ಕವಿಶ್ವಾಸದಿಂದ ಹೇಳದ. ಗಟ್ಟಿಯಾದ ದನಿಯಲ್ಲ ಜನರು 
ಅವನ ಕುರಿತು ಮಾತನಾಡುವುದರ ಬಣ್ಣಿ ಆತನಿಗೆ ಕೋಪವಿದೆ 
ಎಂದು ನನಗೆ ಅನಿಸಿತು. 


ಕೆಲವು ಭೇಟಗಳ ನಂತರ, ನಾನು ಸುತ್ತಅನ ಜನರು ಅವನು 
ನಮ್ಮಿಂದ ನ್ನವಾಗಿದ್ದಾನೆ ಮತ್ತು ಎಂದಿಗೂ ಸಾಮಾನ್ಯರಂತೆ 
ಜೀವನ ನಡೆಸಲು ಸಾಧ್ಯವಾಗುವುದಿಲ್ಲ ಎಂದು ಆತನೇ 
ಯೋಚಿಸುವಂತೆ ಮಾಡಿದ್ದಾರೆ ಎಂದು ಅರಿತುಕೊಂಡೆ; ಅವನ 
ಅಜ್ಜಿಯ ನಂತರ, ಅವನನ್ನು ನೋಡಿಕೊಳ್ಳಲು ಯಾರೂ 
ಇರುವುದಿಲ್ಲ - ಇದು ಅವನನ್ನು ಹೆದರಿಸುತ್ತಿರುವ ವಾಸ್ತವ ಸತ್ಯ. 
ಅವನೊಂದಿಗಿನ ನನ್ನ ಸಂಭಾಷಣೆಗಳಂದ, ಸ್ವತಃ ತಾನು 
'ವಿಶೇಷ' ಎಂದು ಪರಿಗಣಿಸಲು ಆತ ಬಯಸುವುದಿಲ್ಲ ಅಥವಾ 
ಇತರರಂತೆ ಅವನ ದೈನಂದಿನ ಕೆಲಸಗಳಗೆ ಬೇರೆಯವರ 
ಸಹಾಯವನ್ನು ಕೇಳುವವನಲ್ಲ ಎಂದು ನಾನು ತಿಆದುಕೊಂಡೆ. 
ಯಾರೊಬ್ಬರೂ ತನ್ನು ಬಗ್ಗೆ ಅನುಕಂಪ ತೋರುವುದು ಅಥವಾ 
'ಅವನ ಅದೃಷ್ಟ'ವನ್ನು ದೂಷಿಸುವುದು ಅವನಿಗೆ ಇಷ್ಟವಿರಲಲ್ಲ. 
ಅವನು ತನ್ನ ಜೀವನವನ್ನು ಸಂಪೂರ್ಣವಾಗಿ ಬದುಕಲು ಮತ್ತು 
ತನ್ನನ್ನು ಇತರ ಎಲ್ಲ ಮಕ್ಕಳಂತೆ ಸಮಾನವಾಗಿ ಕಾಣಬೇಕೆಂದು 
ಬಯಸಿದ್ದ. ದೇವರಾಜ್‌ ಯಾರ ಸಹಾಯವನ್ನೂ ಬಯಸಲಲ್ಲ; 
ಅವರು ತನ್ನನ್ನು ಪ್ರೀಕರಿಸುವುದನ್ನು ಬಯಸಿದ್ದ. ಇದಿಷ್ಟನ್ನು 
ಅರ್ಥ ಮಾಡಿಕೊಳ್ಳುವುದರಿಂದ ಆತನಿಗೆ ಸಹಾಯ ಮಾಡಲು 
ಸಾಧ್ಯವಾಗುವುದಿಲ್ಲ. ಆದರೆ ನಾನು ಹೇಗೆ ಮುಂದುವರಿಯ- 
ಬೇಕು ಎಂಬುದರ ಕುರಿತು ನನಗೆ ಪ್ರಷ್ಟತೆ ಸಿಕ್ಕಿತು. 

ನನ್ನ ಅವನ ಭೇಟಯ ಸಮಯದಲ್ಲಿ, ಅವನಿಗೆ 
ಅನುಕೂಲಕರವಾದ, ಯಾವುದೇ ಹಿಂಜರಿಕೆ ಇಲ್ಲದೆ ಮುಕ್ತವಾಗಿ 
ಮಾತನಾಡುವ ವಾತಾವರಣವನ್ನು ಸೃಷ್ಟಿಸಲು ಪ್ರಯತ್ನಿಸಿದೆ. 
ನಾವು ಪರಸ್ಪರರಿಗೆ ಇಷ್ಟ ಇರುವ ವಿಷಯಗಳು ಮತ್ತು 
ಇಷ್ಟಪಡದಿರುವಿಕೆಗಳನ್ನು ಚರ್ಚಿಸಿದ್ದೇವೆ ಮತ್ತು ವಿವಿಧ ರೀತಿಯ 
ಆಟಗಳು ಮತ್ತು ಚಟುವಟಕೆಗಳನ್ನು ಆನಂದಿಸಿದ್ದೇವೆ. ನಾವು 
ಚೆಂಡನ್ನು ಆಡಿದಾಗ, ಕೆಲವೊಮ್ಮೆ ನನಗೆ ನನ್ನ ಎರಡೂ 
ಕೈಗಳ೦ಂದಲೂ ಅದನ್ನು ಹಿಡಿಯಲು ಸಾಧ್ಯವಾಗಲ್ಲ ಆದರೆ 
ಅವನು ತನ್ನ ಒಂದೇ ಕೈಯುಂದ ಪ್ರತಿ ಬಾರಿ ಚೆಂಡನ್ನು 
ಹಿಡಿಯುತ್ತಿದ್ದ. ನಿಧಾನವಾಗಿ, ನಾವು ಒಟ್ಟಗೆ ಹೆಚ್ಚು ಸಮಯ 
ಕಳೆಯಲು ಪ್ರಾರಂಭಸಿದೆವು ಮತ್ತು ಅವನು ಚಿತ್ರಗಳನ್ನು 


ಜಡಿಸಲು ಪ್ರಾರಂಭಸಿದ, ಅದು ಅವನ ಆಸಕ್ತಿಯ 
ವಿಷಯವಾಗಿತ್ತು. ಅವನು ಮಾಡುವ ಎಲ್ಲಾ ಕೆಲಸದಲ್ಲೂ, ಒಂದು 
ಕೈಯನ್ನು ಸಂಪೂರ್ಣವಾಗಿ ಬಳಸಲು ಅವನಿಗಿರುವ 


ಅಸಮರ್ಥತೆ ಅವನ ಚಟುವಟಕೆಗಳಗೆ ಅಡ್ಡಿಯಾಗಿದೆ ಎಂದು 
ಎಲ್ಲೂ ನನಗೆ ಅನಿಸಅಲ್ಲ. ನಾನು ಅವನು ತನ್ನ ಸಾಮರ್ಥ್ಯವನ್ನು 
ಗುರುತಿಸಲು ಸಹಕರಿಸಿದೆ ಮತ್ತು ಅದನ್ನು ಪ್ರಶಂಸಿದೆ. 


ವಾವು ಒಬ್ಬರಿಗೊಬ್ಬರು ಚೆನ್ನಾಗಿ ಹೊಂದಿಕೊಳ್ಳಲಾರಂಭಸಿದೆವು 
ಮತ್ತು ನಮ್ಮಿಬ್ದರಿಗೆ ಪರಸ್ಪರರ ಉಪಸ್ಥಿತಿ ಹಿತಕರ ಅನುಭವ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್‌, ನವೆಂಬರ್‌ 2023 


ಮತ್ತು ಪ್ರೇರಣೆಯನ್ನು ಒದಗಿಸಿತು. ನಾನು ಅವರ ಹಳ್ಳಿಗೆ 
ಹೋದಾಗಲೆಲ್ಲಾ ಅವನು ಬಂದು ನನ್ನ ಕೈ ಹಿಡಿದುಕೊಂಡು. 
ನೇರವಾಗಿ ಅವರ ಮನೆಗೆ ಕರೆದುಕೊಂಡು ಹೋಗಿ ಅವನು 
ಬಡಿಸಿದ ಚಿತ್ರವನ್ನು ತೋರಿಸುತ್ತಿದ್ದ. 


ಕ್ರಮೇಣ. ಜೀವನದಲ್ಲ ಉತ್ತಮವಾದುದನ್ನು ಸಾಧಿಸಲು ಅವನು 
ತೋರಿದ ಉತ್ಪಾಹವು ನಾನು ಅವನನ್ನು ಮೊಹಲ್ಲಾ ಕಲಕಾ 
ಚಟುವಟಕೆ ಕೇಂದ್ರಕ್ಕೆ (MಂhLAC) ಕರೆದೊಯ್ಯುವಂತೆ 
ಮಾಡಿತು. ಇಲ್ಲ ಆತ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳ- 
ಬಹುದಾಗಿತ್ತು. ಇದು ಕೋವಿಡ್‌-19 ಅವಧಿಯಲ್ಲ ಅರ್ಥಪೂರ್ಣ 
ಕಅಕೆಯೊಂದಿಗೆ ತಮ್ಮ ನಿರಂತರ ತೊಡಗಿಸಿಕೊಳ್ಳುವಿಕೆಗಾಗಿ 
ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಗಾಗಿ ಏಕಲವ್ಯ ಫೌಂಡೇಷನ್‌ 
ರೂಪಿಸಿದ ಸಮುದಾಯದ ಯುವಕರು ನಿರ್ವಹಿಸುವ ಸುರಕ್ಷಿತ 
ಸ್ಥಳವಾಗಿದೆ. 


ಕೆಲವು ಅವಲೋಕನಗಳು 


ಒಂದು ನಿರ್ದಿಷ್ಟ ಘಟನೆಯನ್ನು ಇಲ್ಲ ಉಲ್ಲೇಖಸಬೇಕಾಗಿದೆ. 
ಒಂದು ದಿನ ಕೇಂದ್ರದಲ್ಲ. ನಾನು ಮಕ್ಕಳನ್ನು ವೃತ್ತಾಕಾರದಲ್ಪ 
ನಿಲ್ಲುವಂತೆ ಹೇಳದೆ. ವಿದ್ಯಾರ್ಥಿಗಳು ಈ ಚಟುವಟಕೆಯಲ್ಲ 
ನಿರತರಾಗಿದ್ದಾಗ, ದೇವರಾಜ್‌ ಪಕ್ಷದಲ್ಲ ನಿಂತಿದ್ದ ಹುಡುಗಿಯನ್ನು 
ನಾನು ಗಮನಿಸಿದೆ, ಅವನಿಗೆ ಆರಾಮವೆನಿಸುವಂತೆ ಅವನ ಕೈ 


ಹಿಡಿಯಲು ತನ್ನು ಕೈಯನ್ನು ಸರಿಹೊಂದಿಸಿಕೊಳ್ಳಲು 
ಪ್ರಯತ್ನಿಸುತ್ತಿದ್ದಳು. ಈ ಸ್ವಾಭಾವಿಕ ಸ್ನೇಹಪರ ಕ್ರಿಯೆಯ 
ಮೂಲಕ ಆಕೆ, ಸಮಾಜವು ತನ್ನು ವರ್ತನೆಗಳಲ್ಲ 


ಮಾರ್ಪಾಡುಗಳನ್ನು ಮಾಡಿಕೊಳ್ಳಬೇಕು ಮತ್ತು ವಿಶೇಷ ಅಗತ್ಯ 
ಬೇಕಾದ ವ್ಯಕ್ತಿಗಳನ್ನು ಎಲ್ಲರೊಂದಿಗೆ ನಡೆದುಕೊಳ್ಳುವ 
ರೀತಿಯಲ್ಲಯೇ ಸರಿಸಮಾನವಾಗಿ ನಡೆಸಿಕೊಳ್ಳಬೇಕು ಎಂಬ 
ಸುಂದರವಾದ ಸಂದೇಶವನ್ನು ನೀಡುತ್ತಿದ್ದಾಳೆ ಎಂದು ನಾನು 
ಭಾವಿಸಿದೆ. ಪ್ರತಿಯೊಬ್ಬರೂ ವಿಭನ್ನ ಸಾಮರ್ಥ್ಯಗಳನ್ನು 
ಹೊಂದಿದ್ದಾರೆ; ಕೆಲವರು ಸುಂದರವಾಗಿ ನೃತ್ವ ಮಾಡಬಹುದು, 
ಮತ್ತು ಕೆಲವರು ಸುಶ್ರಾವ್ಯವಾಗಿ ಹಾಡಬಹುದು. ಹೀಗಿರುವಾಗ 
ಕೆಲವರಿಗೆ ಮಾತ್ರ 'ವಿಭನ್ನ ಸಾಮರ್ಥ್ಯವುಳ್ಳವರು' ಎಂಬ ಹಣೆಪಟ್ಟ 
ಏಕೆ ನೀಡಲಾಗಿದೆ? ಇದು ಚಿಂತನೆಗೆ ಒಡ್ಡುವ ಪ್ರಶ್ನೆ. 


ಇನ್ನೊಂದು ಸಂದರ್ಭದಲ್ಲ, ನಾವು ಗುಂಪಾಗಿ ಕುಳತು ದೈಹಿಕ 
ಚಲನೆಯ ಅಗತ್ಯವಿರುವ ಕೆಲವು ಗುಂಪು ಚಟುವಟಕೆಗಳನ್ನು 
ನಡೆಸಿದೆವು. ಆಗ ದೇವರಾಜ್‌ ಈ ಚಟುವಟಕೆಗಳನ್ನು ಸ್ವಲ್ಪ 


ನಿಧಾನವಾಗಿ ಮಾಡುತ್ತಿದ್ದ ಆದರೆ ಯಾರೂ ಆ ಬೆ 
ತಲೆಕೆಡಿಸಿಕೊ೦ಂಡಂತೆ ಕಾಣಿಸಲಲ್ಲ; ಅವರೆಲ್ಲರೂ ಆ 
ಚಟುವಟಕೆಗಳನ್ನು ಆನಂದಿಸುತ್ತಿದ್ದರು. 


ದೇವರಾಜ್‌ ಕೇಂದ್ರಕ್ಕೆ ಯಾವಾಗಲೂ ಬರುತ್ತಿದ್ದ ಮತ್ತು ಬಂದು 
ಹೊಸ ಸ್ನೇಹಿತರನ್ನು ಮಾಡಿಕೊಂಡ. ಅವನು ನನ್ನನ್ನು ಅವನ 
ದೀದಿ (ಅಕ್ಕ) ಎಂದು ಪರಿಚಯುಸುತ್ತಿದ್ದ ಮತ್ತು ಶೀಘ್ರದಲ್ಲೇ ಅವನ 
ಸುತ್ತಮುತ್ತಅನ ಎಲ್ಲರೂ ನನ್ನನ್ನು 'ದೇವರಾಜ್‌ ಕ ದೀದಿ' 


(ದೇವರಾಜನ ಅಕ್ಕ) ಎಂದು ಕರೆಯಲಾರಂಭಸಿದರು. ಈಗ, 
ಅಜ್ಜಿಯ ಅನುಪಸ್ಥಿತಿಯಲ್ಲ ಅವನು ಹೇಗಿರುತ್ತಾನೆ ಎಂದು 
ಇತರರು ಯೋಚಿಸುವುದಿಲ್ಲ ಮತ್ತು ಅವನನ್ನೂ ಈ ಬಣ್ಣೆ 
ಚಿಂತಿಸುವಂತೆ ಮಾಡುವುದಿಲ್ಲ ಎಂದು ತಿಆದು ನನಗೆ 
ಸಂತೋಷವಾಗುತ್ತದೆ. ಪ್ರಸ್ತುತ. ದೇವರಾಜ್‌ ತನ್ನ ಹೊಸ 
ಸ್ನೇಹಿತರೊಂದಿಗಿ ಕೇಂದ್ರ ಮತ್ತು ಅವನ ಶಾಲೆಗೆ 
ಹೋಗುವುದನ್ನು ಮುಂದುವರೆಸಿದ್ದಾನೆ. ನಾನು ವಾರಕ್ಕೊಮ್ಮೆ 
ಅವನನ್ನು ಭೇಟ ಮಾಡುತ್ತೇನೆ ಮತ್ತು ಸಾಧ್ಯವಾದಷ್ಟು 
ಅವನೊಂದಿಗೆ ಇರಲು ಪ್ರಯತ್ನಿಸುತ್ತೇನೆ. 


ನಾನು ಮೊದಲೇ ಹೇಜಆದಂತೆ, ವಿಶೇಷ ಅಗತ್ಯ ಬೇಕಾದ 
ಮಕ್ಕಳಗೆ ತಮ್ಮ ಕುರಿತು ಸಹಾನುಭೂತಿ ಹೊಂದಿರುವ ಮತ್ತು 
ತಮ್ಮ ಕಷ್ಟಗಳನ್ನು ಸಕಾರಾತ್ಯಕವಾಗಿ ಸ್ತೀಕರಿಸುವವರ 


ಅಗತ್ಯವಿರುವಷ್ಟು ಸಹಾಯದ ಅಗತ್ಯವಿರುವುದಿಲ್ಲ. ಅವರಲ್ಲಿ 
ನಂಜಕೆ ಇಡುವ ಮತ್ತು ಅವರ ಸಾಮರ್ಥ್ಯಗಳನ್ನು 
ತೋರಿಸುವವರ ಪ್ರೋತ್ಸಾಹ, ಪ್ರೀತಿ ಮತ್ತು ಕಾಕಜಯು ಅವರ 
ಆತ್ಮವಿಶ್ವಾಸ, ವ್ಯಕ್ತಿತ್ಯ ಮತ್ತು ಅವರು ಬದುಕುವ ರೀತಿಯಲ್ಲ 
ಅದ್ಭುತಗಳನ್ನೇ ಸೃಷ್ಟಿಸಬಹುದು, ಅದನ್ನು ಸಂತೋಷಭರಿತ 
ಮತ್ತು ಸುಂದರವನ್ನಾಗಿಸಬಹುದು. ಏಳು ವಿಭನ್ನು ಬಣ್ಣಗಳು 
ಮಳೆಬಲ್ಲನ್ನು ಸುಂದರವಾಗಿಸುತ್ತವೆ. ಎಲ್ಲಾ ಮಕ್ಕಳು ಒಂದೇ 
ರೀತಿ ಇರಬೇಕು ಮತ್ತು ಒಂದೇ ರೀತಿಯ ಕೆಲಸಗಳನ್ನು 
ಮಾಡಬೇಕು ಎಂದು ನಾವು ಏಕೆ ಬಯಸುತ್ತೇವೆ? ಭನ್ನತೆಗಳಲ್ಲ. 
ವೈವಿಧ್ಯತೆಯಲ್ಲ ಸೌಂದರ್ಯವಿದೆ. ವೈಯಕ್ತಿಕ ಭನ್ನಾಭ- 
ಪ್ರಾಯಗಳಗೆ ನಮ್ಮನ್ನು ನಾವು ತೆರೆದುಕೊಳ್ಳೋಣ ಮತ್ತು 
ಪ್ರತಿಯೊಬ್ಬರನ್ನೂ ಅವರು ಹೇಗಿದ್ದಾರೆಯೋ ಹಾಗೆಯೇ 
ಸ್ಟೀಕರಿಸೋಣ. 


ಚಿತ್ರ 1: ದೇವರಾಜ್‌ನೊಂದಿಗೆ ಲೇಖಕರು- ಆತ ಕಲ್ಲುಗಳನ್ನು ಎಣಿಸಲು ಕಲಿಯುತ್ತಿರುವುದು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 63 


ಚಿತ್ರ 2: ಮೊಹಲ್ಲಾ ಕಲಿಕಾ ಚಟುವಟಿಕೆ ಕೇಂದ್ರದಲ್ಲಿ ದೇವರಾಜ್‌ಗೆ ಚಿತ್ರ 3: ದೇವರಾಜ್‌ ಚಿತ್ರ ಬಿಡಿಸುತ್ತಿರುವುದು 
ಬರೆಯಲು ಸಹಾಯ ಮಾಡುತ್ತಿರುವುದು 


*ಮಕ್ಕಳ ಗುರುತನ್ನು ರಕ್ಷಿಸಲು ಹೆಸರನ್ನು ಬದಲಾಯುಸಲಾಗಿದೆ 


ಅಡಿ ಟಿಪ್ಪಣಿ 


1 ಏಕಲವ್ಯ- ಮಕ್ಕಳ ಅಭವೃದ್ಧಿ. ವಿಶೇಷ ಅಗತ್ಯಗಳು ಮತ್ತು ಕಠಕೆ- ಎಂಬ ವಿಷಯದ ಕುರಿತು ಏಳು ತಿಂಗಳ ಸರ್ಟಫಿಕೇಟ್‌ ಕೋರ್ಸ್‌ ನಡೆಸುತ್ತಿದೆ - ಏಕಲವ್ಯ ಮತ್ತು ದೆಹ ವಿಶ್ವವಿದ್ಯಾಲಯದ 

ಇನ್ಲಿ ಟ್ಯೂಟ್‌ ಆಫ್‌ ಹೋಮ್‌ ಎಕನಾಮಿಕ್ಸ್‌ನ ಹಿರಿಯ ಅಧ್ಯಾಪಕರು ಈ ಕೋರ್ಸ್‌ ಅನ್ನು ವಿನ್ಯಾಸಗೊಳಸಿ, ತರಗತಿಗಳನ್ನು ನಡೆಸುತ್ತಿದ್ದಾರೆ. ಇದು ವಿಶೇಷವಾಗಿ ಭಾರತದಲ್ಲಿ ಸೌಲಭ್ಯವಂಚಿತ 
63 

ಹಿನ್ನೆಲೆಯಿಂದ ಬಂದ ಮಕ್ಕಳು ಮತ್ತು ಅವರ ಬಾಲ್ಯವನ್ನು ಅರ್ಥಮಾಡಿಕೊಳ್ಳುವುದರ ಮೇಲೆ ಕೇಂದ್ರೀಕೃತವಾಗಿದೆ. 


ಶೌರ್ಯಾ ಬಟಾರಿಯಾ ಅವರು ಮಧ್ಯಪ್ರದೇಶದ ಹೋಶಂಗಾಬಾದ್‌ ಜಲ್ಲೆಯ ಸಿಯೋನಿ-ಮಾಲ್ದಾ ಬ್ಲಾಕ್‌ನಲ್ಲ HITEC 
ಯೋಜನೆಯಡಿ ಯೋಜನಾ ಸಹಾಯಕರಾಗಿ ಏಕಲವ್ಯ ಕೆಲಸ ಮಾಡುತ್ತಾರೆ. ಅವರು ದೆಹಲ ವಿಶ್ವವಿದ್ಯಾಲಯದಿಂದ ಪದವಿ ಮತ್ತು 
ರೋಜರ್ಟ್‌ನ ಮಹರ್ಷಿ ದಯಾನಂದ ವಿಶ್ವವಿದ್ಯಾಲಯದಿಂದ ಪ್ರಾಥಮಿಕ ಶಿಕ್ಷಣದಲ್ಲ ಡಿಪ್ಲೊಮಾವನ್ನು ಪೂರ್ಣಗೊಳಸಿದ್ದಾರೆ. ಇವರು 
ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳೊಂದಿಗೆ ಕೆಲಸ ಮಾಡಲು. ಸಮಪ್ಪಯ ವಾತಾವರಣವನ್ನು ಸೃಷ್ಟಿಸಲು ಮತ್ತು ಅತ್ಯಾಧುನಿಕ ಕಲಕಾ 
ಅನುಭವಗಳನ್ನು ನೀಡಲು ಇಷ್ಟಪಡುತ್ತಾರೆ. ಅವರನ್ನು shaurya.delhi2011@) gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಶ್ರೀನಿಧಿ ಅಡಿಗ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


